ಕರ್ನಾಟಕ ವಿಧಾನ ಪರಿಷತ್ತು 


»)  ಚುಕ್ಜೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರೆ ಹೆಸರು 


1696 
ಶ್ರೀ. ನಿರಾಣಿ ಹಣಮಂತ್‌ ರುದ್ರಪ್ಪ 


(ಪದವೀಧರರ ಕ್ಷೇತ್ರ) 


ಉತ್ತರಿಸಖೇಕಾದ ದಿನಾಂಕ 
ಉತ್ತರಿಸುವವರು 


19.03.2021 
ಮಾನ್ಯ ಮೂಲಸೌಲಭ್ಯ ಅಭವೃದ್ಧಿ ಹಾಗೂ 


ಹಜ್‌ ಮತ್ತು ವಕ್ಟ್‌ ಸಚವರು 


ಪಳ್ನೆ 


ಉತ್ತರ 


“ಬಾಗಲಕೋಟಿ-ಕುಡುಚ” ರೈಲು" ಮಾರ್ಗ 
ನಿರ್ಮಾಣ ಕಾಮಗಾರಿಯು ಪ್ರಸ್ತುತ ಯಾವ 
ಹಂತದಲ್ಲಿದೆ: ಹಾಗೂ ಸದರಿ ಕಾಮಗಾರಿಯನ್ನು 
ಯಾವ ಕಾಲಮಿತಿಯೊಳಗೆ 
ಪೂರ್ಣಗೊಳಆಸಲಾಗುವುದು: 


ಬಾಗೆಲಕೋಟಿ '`-ಕುಡುಷ 'ನೆಡುವಿನ 308 ಮೀ 
ವರೆಗಿನ ರೈಲು ಮಾರ್ಗವು ಪೂರ್ಣಗೊಂಡಿದ್ದು, 
ರೈಲು ಸಂಚಾರವನ್ನು ಆರಂಭಿಸಲಾಗಿದೆ. 
ಕಜ್ಚಿದೋಣಿಯಿಂದ ಕುಡಚವರೆಗಿನ ಭೂಸ್ಟಾಧೀನ 
ಪ್ರಕ್ರಿಯೆಯು ಪ್ರಗತಿಯಲ್ಲದ್ದು, ನೈರುತ್ಯ ರೈಲ್ವೆಯಿಂದ 
ಕಾಮಗಾರಿ 
ಕಾಮಗಾರಿಯನ್ನು ಪೂರ್ಣಗೊಳಸಲು ಕಾಲಮಿತಿ 
ನಿಗಧಿ ಪಡಿಸಿರುವುದಿಲ್ಲ. 


ಕೈಗೊಳ್ಳಲಾಗುತ್ತಿದ್ದು. | 


ಸದರಿ ರೈಲು ಮಾರ್ಗದಲ್ಲ ಖಾಗಲಕೋಟೆದಿಂದ 
ಲೋಕಾಪುರದವರೆಗಿನ ಮಾರ್ಗವು 
ಪೂರ್ಣಗೊಂಡಿರುವುದು ನಿಜವೇ; 


ಘಾಸ್ಟಾಧಾನ ಪ್ರಕ್ರಿಯ ತಗತಯಪ. 


ಇ) 


ಪೂರ್ಣಗೊಂಡಿದ್ದಲ್ಲ. ಮುಂದಿನ ಹಂತವಾದ 
“ಲೋಕಾಪುರದಿಂದ ಕುಡಚ” ವರೆಗಿನ ರೈಲು 
ಮಾರ್ಗದ ನಿರ್ಮಾಣ ಕಾಮಗಾರಿಯನ್ನು ಇನ್ನೂ 
ಪ್ರಾರಂಭಸದೇ ಇರುವುದಕ್ಷೆ ಕಾರಣಗಳೇನು; 
ಪ್ರಾರಂಭವಾಗಿದ್ದರೆ ಸದರಿ ಕಾಮಗಾರಿಯು 
ಪ್ರಸ್ತುತ ಯಾವ ಹಂತದಲ್ಲದೆ ಹಾಗೂ ಯಾವ 
ಕಾಲಮಿತಿಯೊಳೆಗೆ ಸದರಿ ಕಾಮಗಾರಿಯನ್ನು 
ಪೂರ್ಣಗೊಆಸಲಾಗುವುದು. 


ಫೂಸ್ಥಾಧೀನ ಪ್ರಯ 
ಪ್ರಸ್ತುತ ಲೋಕಾಪುರ ಗ್ರಾಮದ ಜಮೀನುಗಳ 
ಭೂಸ್ಥಾಧೀನವಾಗುತ್ತಿದ್ದು, ಪುನರ್‌ವಸತಿ ಮತ್ತು 
ಪುನರ್‌ನಿರ್ಮಾಣ ಕಾಯೆ 2೦13ರ ಕಲಂ (1) ರ 
ಅಧಿಸೂಚನೆಗೆ ಅನುಮೋದನೆ ನೀಡಲಾಗಿದೆ. 


ತಗತಮ್‌ಹವುದರಂಡ 


ಈ) 


ಸದರಿ ರೈಲು ಮಾರ್ಗ ನಿರ್ಮಾಣಕ್ಕೆ ಎಷ್ಟು 
ಎಕರೆ-ಭೂ-ಪ್ರದೇಶದ ಅಗತ್ಯವಿದೆ; ಹಾಗೂ 
ಪದರಿ ಕಾಮಗಾರಿಗೆ ಎಷ್ಟು ಎಕರೆ 
ಭೂಮಿಪ್ರದೇಶವನ್ನು ಭೂಸ್ವಾಧೀನ 
ಪಡಿಸಿಕೊಳ್ಳಲಾಗಿದೆ ಮತ್ತು ಭೂಸ್ವಾಧೀನ 
ಪ್ರಕ್ರಿಯೆ ಪ್ರಸ್ತುತ ಯಾವ ಹಂತದಲ್ಲದೆ. 


* ಈ ಯೋಜನೆಗೆ ಒಟ್ಟು 248715 ಎಕರೆ 
ಜಮೀನನ ಅಗತ್ಯವಿದೆ. 

* ಈವರೆಗೂ 1330.15 ಎಕರೆ 
ಭೂಸ್ಟಾದೀನ ಪಡಿಕೊಳ್ಳಲಾಗಿದೆ. 
«ಉಳದ 157 ಎಕರೆ ಭೂಮಿಯ ಸ್ಥಾಧೀನ 

ಪ್ರಕ್ರಿಯೆ ಪ್ರಗತಿಯಲ್ಲದೆ. 


ಜಮೀನನ್ನು 


ಉ) 


ಭೂ-ಸ್ವಾಧೀನಕ್ಷೆ ಒಳಪಟ್ಟ ಜಮೀನುಗಳ 
ರೈತರುಗಳಗೆ ನೀಡಿದ ಪರಿಹಾರ ಧಥನವೆಷ್ಟು 
(ವಿವರ ನೀಡುವುದು) 


ಬಾಗಲಕೋಟಿ -ಕುಡುಚ ರೈಲು ಮಾರ್ಗ 
ಯೋಜನೆಯ ಭೂಸ್ಟಾಧೀಸಕ್ಕೆ ರಾಜ್ಯ ಸರ್ಕಾರದಿಂದ 
ಇದುವರೆಗೂ ರೂ. 2೭75.61  ಕೋಟಗಳ 
ಅನುದಾಸವನ್ನು ಜಡುಗಡೆ ಮಾಡಲಾಗಿದೆ. 


BS 


4 


ಊ) | `ಬಾಗಲಕೋಟಿ-ಕುಡಜ” ರೈಲು ಮಾರ್ಗ 
ನಿರ್ಮಾಣ ಕಾಮಗಾರಿಗೆ ತಗಲುವ 
ಸಂಪೂರ್ಣ ವೆಚ್ಚ ಎಷ್ಟು; ಅದರಲ್ಲ ಕೇಂದ್ರ 
ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು 
ಭರಸಬೇಕಾದ ಹಣಕಾಸಿನ ಪ್ರಮಾಣವೆಷ್ಟು? 
(ಸಂಪೂರ್ಣ ವಿವರ ನೀಡುವುದು) 


ಪಾಗಲಕೋಡ-ಹುಡಪ ಕ್ಯು ಮಾಗೇ ಸರ್ಮಾಣ 
ಕಾಮಗಾರಿಯ ಒಟ್ಟು ಅಂದಾಜು ವೆಚ್ಚ ರೂ.816.14 
ಕೋಟಗಳಾಗಿದೆ. 

ಇದರಲ್ಲ ಕೇಂದ್ರ ಸರ್ಕಾರದ ಪಾಲು ರೂ. 408.೦7 
ಕೋಟಗಳು. 

ರಾಜ್ಯ ಸರ್ಕಾರದ ಪಾಲು ರೂ. 4೦8.07 
ಕೋಟಗಳಾಗಿದ್ದು, ಈ ಯೋಜನೆಗೆ ಅಗತ್ಯವಿರುವ 


ಜಮೀನನ್ನು ಭೂಸ್ಟಾಧೀನ ಪಡಿಸಿಕೊಂಡು 
ಉಚಿತವಾಗಿ ರೈಲ್ವೆ ಇಲಾಖೆಗೆ 
ಹಸ್ತಾಂತರಿಸಲಾಗುತ್ತದೆ. 


ಪ್ರಸ್ತತ ಈ ಯೋಜನೆಯ ಪರಿಷ್ಣ್ಯತ ಅಂದಾಜು 
ಮೊತ್ತ ರೂ. 15೭5.೦೦ ಕೋಟಗಳಗೆ 
ಏರಿಕೆಯಾಗಿದ್ದು. ಪ್ರಸ್ತಾವನೆಯು ರಾಜ್ಯ ಸರ್ಕಾರದ 
ಪರಿಶೀಲನೆಯಲಣ್ಲದೆ. 


ಸಂಖ್ಯೆ: ಮೂಲ 6ರ ರಾರಾಹೆ ೨೦೦1/ಇ 


AS SM 
ney 
(ತಸರಿಜ್‌ ಸಿಂಗ್‌) 


ಮೂಲಸೌಲಭ್ಯ ಅಭವೃಧ್ಧಿ ಹಾಗೂ 
ಹಜ್‌ ಮತ್ತು ವಕ್ಣ್‌ ಸಚಿವರು 


